4 


ಕರ್ನಾಟಕ. ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ'ಸ ್ಲ್‌ ಸಂಖ್ಯೆ 


33 645 


ಪಾನ್ಯ ಸದಸ್ಯ ನರ ಹಾರು 


ಶ್ರೀ ' ಮಂಜುನಾಥ್‌ ಭಂಡಾರಿ 


(ಸ್ಥಳೀಯ 
ಸಂಸ್ಥೆಗಳ ಕೇತ್ರ) 
ಥ್‌ ಎ 


ಉತ್ತರಿಸಬೇಕಾದ `ದಿನಾಂಕ 


17/02/2022 


ಪಾತ್ತಕಸುವವರು 


ಮಾನ್ಯ ಕಾರ್ಮಿಕ ಸಚಿವರು 


ಉತ್ತರ 


© gm 


ಕಳೆದ್‌'ಮೂರು"'ವರ್ಷಗಳಲ್ಲಿ ಸ್ಥಳೀಯ 


ಸಂಸ್ಥೆಗಳಿಂದ : ವಸೂಲಾದ ಕಾರ್ಮಿಕ ಕಲ್ಯಾಣ 


ಫನ್‌ ಮೂರು ವರ್ಷನ್‌ ಕಹ ಸರ್‌ ಕ್ಯಡ 
ಮತ್ತು ಇತರೆ ನಿರ್ಮಾಣ, ಕಾಮಗಾರಿಗಳಿಂದ ರೂ. 198.10 


ನಿಧಿಯ ಮೊತ್ತವೆಷ್ಟು; ಪಾಲ 
ಜಿಲ್ಲಾವಾರು ಮಾಓಿತಿಯನ್ನು ನೀಡುವುದು) 


ಕೋಟಿಗಳಷ್ಟು ಸೆಸ್‌ ಮೊತ್ತವನ್ನು. ಕರ್ನಾಟಕ ಕಟ್ಟಡ ಮತ್ತು 
ಇತರೆ ನಿರ್ಮಾಣ ಹಮ ಕಲ್ಯಾಣ ಮಂಡಳಿಯಲ್ಲಿ 


ಸಂಗ್ರಹಸಲಾಗಿರುತ್ತದೆ. 

ವರ್ಷವಾರು ವವರ ಈ ಕೆಳಕಂಡಂತಿದೆ: 

'ಕೆಸಂ ವರ್ಷ 1 ಸಂಗಹವಾದೆ ಸೆಸ್‌ | | 
ಮೊತ್ತ (ರೂ. 
ಕೋಟಿಗಳಲ್ಲಿ) 

1 2018-2019 105.92 

2 2019-2020 64.21 

3 2020-2021 27,99 

ಒಟ್ಟು 198,10 

ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-01 ರಲ್ಲಿ ಸಲ್ಲಿಸಿದೆ. 

ಆ) ಕಾರ್ಮಿಕರ ಕಲ್ಯಾಣಕ್ಕಾಗಿ `ಇಲಾಖೆಯಿಂದೆ [ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ ಬರುವ ವಿವಿಧ 
ಹಮ್ಮಿಕೊಳ್ಳಲಾದ ಕಾರ್ಯಕ್ರಮಗಳು | ಮಂಡಳಿಗಳಲ್ಲಿ ಜಾರಿಗೊಳಿಸುತ್ತಿರುವ ವಿವಿಧ ಕಲ್ಯಾಣ 
ಯಾವುವು: ಅವುಗಳ ಆಯ್ಕೆಯ ಯೋಜನೆಗಳ ವಿವರ ಹಾಗೂ ಸಂಬಂಧಪಟ್ಟ ಆಯ್ಕೆಯ 
ಮಾನದಂಡಗಳು ಯಾವುವು: | ಮಾನದಂಡಗಳು ಈ ಕೆಳಗಿನಂತಿದೆ. 


(ಕಾರ್ಯಕ್ರಮವಾರು ಮಾಹಿತಿ ನೀಡುವುದು) 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿ:- 


ಮಂಡಳಿಯ ವತಿಯಿಂದ ನೋಂದಾಯಿತ ಕಟ್ಟಡ ಮತ್ತು 


ಇತರೆ ನಿರ್ಮಾಣ ಕಾರ್ಮಿಕರಿಗೆ ಮತ್ತು ಅವರ 
ಅವಲಂಬಿತರಿಗಾಗಿ ಮಂಡಳಿಯು ರೂಪಿಸಿರುವ ಸೌಲಭ್ಯಗಳ 
ವಿವರವನ್ನು ಅನುಬಂಧ-02 ರಲ್ಲಿ ಲಗತ್ತಿಸಿದೆ. 

ಕಟ್ಟಡ ಮತ್ತು ಇತರೆ. ನಿರ್ಮಾಣ ಕಾರ್ಮಿಕರ 
(ಉದ್ಯೋಗದ ಕ್ರಮೀಕರಣ ಮತ್ತು" ಸೇವಾ ಷರತ್ತುಗಳು) ಕಾಯ್ದೆ. 
1996 ರ ಕಲಂ 22 ರಡಿಯಲ್ಲಿ "ಮಂಡಳಿಯ ಫಲಾನುಭವಿಗಳಿಗೆ 
ಸೌಲಭ್ಯಗಳನ್ನು ರೂಪಿಸಲು ಈ ಕೆಳಕಂಡ ಪ್ರವಧಾನಗಳಿವೆ. ಸದರಿ 
ಪ್ರವಧಾನಗಳನ್ನಯ ಮಂಡಳಿಯ ಫಲಾನುಭವಿಗಳಿಗೆ 
ಸೌಲಭ್ಧ ಗಳನ್ನು . ರೂಫಿಸಲಾಗಿದೆ. 


The Board may- 


(a) provide immediate assistance to a 
beneficiary in case of accident; 

(b) . make payment of pension to the 
beneficiaries who have completed 
the age of sixty years: 

(¢) sanction loans and advances to a 
beneficiary for construction of a 
house not exceeding such amount 
and on such terms and conditions as 
may be prescribed; . 

(d) pay such amount in connection with 


premia for Group Insurance 
Scheme of the beneficiaries as it |. 
| may deem fit; 


(©) give such financial assistance for the 
education of ‘children of the 
beneficiaries as may be prescribed; | 

(0 meet such medical expenses for 
treatment of major ailments of a 
beneficiary or, such dependant, as 

. may be prescribed; 

(g) ° make payment of maternity benefit 
to the female beneficiaries; and 

(h) make provision and improvement of 
‘such other welfare measures and. 
facilities as may be prescribed. 


(2) The Board may grant loan or 
subsidy to a local authority or an employer 
in aid of any scheme approved by the State 

‘Government for the purpose connected 
with the welfare of building workers in any 
establishment 


(3) The Board may pay annually grants- 
in-aid to a local authority or to an employer 
who provides to the satisfaction of the 
Board welfare measures and facilities of 
the standard specified by the Board for the 
benefit of the building workers and the 
members of their family, so, however, that 
the amount payable as grants-in-aid to any 
local authority or employer shall not 
exceed- 


” ಕಾರ್ಮಿಕ ಕಲ್ಯಾಣ ಮಂಡಳಿ:- 


ಕಾರ್ಮಿಕ ಕಲ್ಯಾಣ ಮಂಡಳಿಯ ಅಧೀನದಲ್ಲಿರುವ 
ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಸಂಘಟಿತ 
ಕಾರ್ಮಿಕರಿಗಾಗಿ ಕಲ್ಯಾಣ , ಯೋಜನೆಗಳನ್ನು 
ಅನುಷ್ಠಾನಗೊಳಿಸಲಾಗಿದೆ. ಮಂಡಳಿಗೆ ಪ್ರಕಿ ಕಾರ್ಮಿಕರಿಂದ ರೂ 
20/- ಮತ್ತು ಪ್ರತಿ ಕಾರ್ಮಿಕರಿಗೆ ಮಾಲೀಕರಿಂದ ರೂ 40- 
ರಂತೆ ವಂತಿಕೆ ಪಾವತಿಸುವ ಸಂಘಟಿತ ಕಾರ್ಮಿಕರು ಹಾಗೂ 
ಅವರ ಅವಲಂಬಿತರಿಗೆ ಕಲ್ಯಾಣ ಯೋಜನೆಗಳಡಿ ಈ ಕೆಳಕಂಡ 
ಸೌಲಭ್ಯಗಳನ್ನು ನೀಡಲಾಗುವುದು. 
(20:40:20 ದರದಲ್ಲಿ ಕಾರ್ಮಿಕರಿಂದ ರೂ 20/- 
ಮಾಲೀಕರು/ಸಂಸ್ಥೆಯಿಂದ ರೂ 40/- ಹಾಗೂ ಸರ್ಕಾರದಿಂದ 
ರೂ 20/- ದಲ್ಲಿ ವಂತಿಕೆಯು ಮಂಡಳಿಯು ಸ್ಪೀಕರಿಸುತ್ತದೆ) 
1) ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನ ಸಹಾಯ. 
2) ಕಾರ್ಮಿಕರಿಗೆ ವೈದ್ಯಕೀಯ ನೆರವು. 
3) ಕಾರ್ಮಿಕರಿಗೆ “ಅಪಘಾತ ಧನ-ಸಹಾಯ.- 
4) ಹೆರಿಗೆ ಭತ್ಯೆ ಸೌಲಭ್ಯ 
5) ಮೃತ ಕಾರ್ಮಿಕನ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ 
6) ವಾರ್ಷಿಕ ವೈದ್ಯಕೀಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳುವ 

ಟ್ರೇಡ್‌ ಯೂನಿಯನ್‌ /ಸಂಸ್ಥೆಗಳಿಗೆ ಧನಸಹಾಯ 


7) ವಾರ್ಷಿಕ ಕೀಡಾ ಕೂಟ ಹಮ್ಮಿಕೊಳ್ಳುವ ನೊಂದಾಯಿತ | 


ಕಾರ್ಮಿಕ ಸಂಘಗಳಿಗೆ ಧನಸಹಾಯ 


ಫಲಾನುಭವಿಗಳ ಆಯ್ಕೆಗೆ ಸಂಬಂಧಿಸಿದ ಮಾನದಂಡದ 
ವಿವರಗಳನ್ನು ಅನುಬಂಧ-3 ರಲ್ಲಿ ಲಗತ್ತಿಸಿದೆ. 


ವ್ರ 144ಡ ಮೂರು ' ವರ್ಷಗಳಕ್ಲ' ಕಾರ್ಮಿಕ 
ಕಲ್ಯಾಣ ಕಾರ್ಯಕ್ರಮಗಳಿಗೆ ವೆಚ್ಚ 
ಮಾಡಲಾದ ಮೊತ್ತವೆಷ್ಟು (ವರ್ಷವಾರು. 
ಜಿಲ್ಲಾವಾರು ಮಾಹಿತಿಯನ್ನು ಒದಗಿಸುವುದು) 


ಧಾಡ್‌ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಕರ ಕಲ್ಯಾಣ 
ಮಂಡಳಿ:- 

ಕಳೆದ ಮೂರು ವರ್ಷದಲ್ಲಿ ವಿವಿಧ ಕಲ್ಯಾಣ ಮತ್ತು 
ಸಮಾಜಿಕ ಭದ್ರತಾ ಸೌಲಭ್ಯಗಳಡಿ ಮಂಡಳಿಯ ವತಿಯಿಂದ 
5,00,382 ಫಲಾನುಭವಿಗಳಿಗೆ ರೂ. 579.70 ಕೋಟಿಗಳಷ್ಟು 
ಸಹಾಯ ಧನ ಬಿಡುಗಡೆ ಮಾಡಲಾಗಿದೆ. 
ವರ್ಷವಾರು ಕಾರ್ಮಿಕ ಇಲಾಖೆಯ ವಿಭಾಗ ಹಾಗೂ ಉಪ 
ವಿಭಾಗ ಕಛೇರಿಗಳ ಬಿಡುಗಡೆ ಮಾಡಿರುವ ಮೊತ್ತದ. 
ಮಾಹಿತಿಯನ್ನು ಅನುಬಂಧ -04 ರಲ್ಲಿ ಒದಗಿಸಿದೆ. 

ಇದಲ್ಲದೇ, ಕೋವಿಡ್‌-19 ರ ಹಿನ್ನಲೆಯಲ್ಲಿ ಮೊದಲನೇ 
ಆಲೆಯ ಹಿನ್ನಲೆಯಲ್ಲಿ ವಿಧಿಸಿದ ಲಾಕ್‌ಡೌನ್‌ ನಿಂದಾಗಿ 
ಸಂಕಷ್ಟಕ್ಕೋಳಗಾದ 16,48,431 ಕಾರ್ಮಿಕರಿಗೆ ತಲಾ 
ರೂ.5,000/- ದಂತೆ ರೂ. 424.21 ಕೋಟಿ ಮೊತ್ತವನ್ನು ಒಂದು 
ಬಾರಿ “ಪರಿಹಾರವಾಗಿ ನೀಡಲಾಗಿರುತ್ತದೆ. ಆದೇ ರೀತಿ ಎರಡನೇ 
ಆಲೆಯ ಸಂಧರ್ಭದಲ್ಲಿ ತಲಾ ರೂ. 3000/- ಗಳಂತೆ 
19,39,607 ಲಕ್ಷ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ರೂ. 
581.88 ಕೋಟಿಗಳನ್ನು ಫಲಾನುಭವಿಗಳ ಖಾತೆಗೆ ಡಿಬಿಟಿ 
ಮೂಲಕ ಜಮಾ ಮಾಡಲಾಗಿರುತ್ತದೆ. ಜಿಲ್ಲಾವಾರು ವಿವರವನ್ನು 
ಅನುಬಂಧ- 05 ರಲ್ಲಿ ಲಗತಿಸಿದೆ. 


ಕಾರ್ಮಿಕ ಕಲ್ಯಾಣ ಮಂಡಳಿ 


ತ 
ಕಳೆದ ಮೂರು: ವರ್ಷಗಳಲ್ಲಿ ಕಾರ್ಮಿಕ ಕಲ್ಯಾ 
ಮಂಡಳಿಯಿಂದ ಕಲ್ಯಾಣ ಯೋಜನೆಗಳಿಗೆ ವೆಚ್ಚ ಮಾಡಲಾದ 
ವರ್ಷವಾರು ಮತ್ತು ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-6 
ರಲ್ಲಿ ಲಗತ್ತಿಸಿದೆ. : 

ಈ) / ಗ್ರಾಮ ಪಾಷಾಣ ಸೇರಿದಂತೆ ಸ್ಥಳೀಯ 
ಸಂಸ್ಥೆಗಳಿಂದ ವಸೂಲಿ ಮಾಡಿದ ಅಪಾರ | ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮೊತ್ತದ ನಿಧಿಯನ್ನು ಬಳಕೆ ಮಾಡದೇ ಮಂಡಳಿ: - 
ಸರುವ ಅಧಿಕಾರಿಗಳ ಮೇಲೆ ಸರಕಾರದ ಮಂಡಳಿಯು ರೂಪಿಸಿರುವ ಸೌಲಭ್ಯಗಳು ನೊಂದಾಲುತ 
'ತೆಮಗಳೇನು: ಕಿತ "ಕಾರ್ಮಿಕರಿಗೆ ಬುದುಕಿನ ವಿವಿಧ ಹಂತಗಳಲ್ಲಿ ನೀಡುವ 

ಸೌಲಭ್ಯಗಳಾಗಿದ್ದು, ನಿರ್ಧಿಷ್ಟ ಘಟನೆಯ ಆಧಾರದ ಮೇಲೆ 
ಅರ್ಜಿ ಸಲ್ಲಿಸಿದಾಗ ಮಂಡಳಿಯ ವತಿಯಿಂದ ಸಹಾಯ ಧನ 
ಫಲಾನುಭವಿಗಳ ಬ್ಯಾಂಕ್‌ ಖಾತೆಗೆ ಬಿಡುಗಡೆ ಮಾಡಲು 
ಸೈಜಾ ಎ ಕ್ರಮವಹಿಸಲಾಗುತ್ತಿದೆ..... ಈ: - ಕಾರಣಕ್ಕಾಗಿ `` `ಟದ್ದಿಕಾರಿಗಳು 

BN Co ಮೊತ್ತವನ್ನು ಬಳಕೆ ಮಾಡದೇ ಇರುವ ಪ್ರಶ್ನೆಯು 

ಉದ್ಭವಿಸುವುದಿಲ್ಲ. 

ಉ | ಖರ್ಚಾಗರೇ`ಇಹನ ಇವಾ ಕ್ಯಾನ ಕರ್ನಾಟಕ ಕಟ್ಟಡ ಮತ್ತ ಇತನಾ ಕಾರ್ಮಿಕರ ಕಲ್ಯಾಣ 
ನಿಧಿಯ ಮೊತ್ತವನ್ನು ಗ್ರಾಮ ! ಮಂಡಳಿ: | 
ಪಂಚಾಯತಿಗಳಿಗೆ ಬಿಡುಗಡೆ ಮಾಣಿ ಮರಿಡಳಿಯ ಸೆಸ್‌ ನಿಧಿಯಿಂದ ಮೊತ್ತವನ್ನು 
ಕಾರ್ಮಿಕ ಕಲ್ಯಾಣ ಯೋಜನೆಯನ್ನು ಕಾರ್ಮಿಕರಿಗೆ ವಿವಿಧ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರ 
ಅನುಷ್ಠಾನ ಮಾಡುವ ಬಗ್ಗೆ ಸರಕಾರದ ಯೋಜನೆಗಳಿಗಾಗಿ ಹಾಗೂ ಮಂಡಳಿಯ ಆಡಳಿತಾತಕ ವೆಚ್ಚಕ್ಕಾಗಿ 
ನಿಲುವೇನು ಎನಿಯೋಗಿಸಬೇಕಾಗಿರುತ್ತದೆ. ಈ ಕಾರಣಕ್ಕಾಗಿ ಕಾರ್ಮಿಕ ಕವ 

ನಿಧಿಯ ಮೊತ್ತವನ್ನು ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆ ಮಾಡಿ 
ಕಾರ್ಮಿಕ ಕಲ್ಯಾಣ ಯೋಜನೆಯನ್ನು ಅನುಷಾನ ಮಾಡುವ 
ಪ್ರಸ್ತಾವನೆ ಮಂಡಳಿಯಲ್ಲಿ ಇರುವುದಿಲ್ಲ. 


ಕಾಜ 69 ಎಲ್‌ಇಟಿ 2022 


(ಅರಬೈ ವರಾಂ ಹೆಬ್ಬಾರ್‌) 
ಕಾರ್ಮಿಕ ಸಚಿವರು 


[ 


(20) 


ಅನುಬಂಧ-01 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಇವರ ಚುಕ್ಕೆ 
ಗುರುತಿಲ್ಲದ ಪ್ಲೆ ಸಂಖ್ಯೆ: 249 (213) 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ 


ಕಳೆದ ಮೂರು ವರ್ಷಗಳಿಂದ ಸ್ಥಳೀಯ ಸಂಸ್ಥೆಗಳಿಂದ ಸಂಗ್ರಹವಾದ ಜಿಲ್ಲಾವಾರು ಸುಂಕ ವಿವರ 


District Amount 
Bangalore 1238704388 
Bangalore Rural ” 28828544 
Bagalkot 11623687 
ಬಾ — ~~ — - Belgavi __ I 134900499 
Bellary : 3414413 ನ 
Bidar 573698 
Chamrajnagar 4741932 
Chikmagalur 44498263 
Chitradurga 21743798 
Dakshina Kannada : T8338) 
Davanagere ' 15365419 
Dharwad 2290240 
Gadag | 12821599 
Hassan 29142012 
Haveri 16058244 
Kalburgi 1629698 
Kodagu 7337458 
Kolar 3149111 
Koppal | 7548588 
Mandya 4704309 
Mysore 50270484 
Raichur 31579304 
Ramanagar 17763388 
Shivamogga 48226637 
Fumkur 54415060 
Udupi 49380025 
Uttara Kannada ' 25062892 
Vijaypura 22020561] 
Yadgiri 492047 
Total 4 198.10 Crores 


ಅನುಬಂಧ-2 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಮುನಿರಾಜು ಗೌಡ ಎಂ. ಪಿ. 
(ವಿಧಾನ ಸಭೆಯಿಂದ ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 286 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ನೋಂದಾಯಿತ 
ಫಲಾನುಭವಿಗಳಿಗೆ ಸಿಗುವ ಸೌಲಭ್ಯಗಳು 


1. ಪಿಂಚಣಿ ಸೌಲಭ್ಯ ಮೂರು ವರ್ಷ ಸದಸ್ಯತ್ತದೊಂದಿಗೆ 60 ವರ್ಷ ಪೂರೈಸಿದ ಫಲಾನುಭವಿಗೆಮಾಸಿಕ 
ರೂ.2,000/- 

2. ಕುಟುಂಬ ಪಿಂಚಣಿ ಸೌಲಭ್ಯ: ಮೃತ ಪಿಂಚಣಿದಾರರ ಪತಿ / ಪತ್ನಿ ಮಾಸಿಕ ರೂ.1000/- 

3.-ದುರ್ಬಲತೆ ಪಿಂಚಣಿ: ನೋಂದಾಯಿತ ಫಲಾನುಭವಿಯು ಖಾಯಿಲೆಗಳಿಂದ ಅಥವಾಕಟ್ಟಡ ಕಾಮಗಾರಿಗಳ 
ಅಪಘಾತದಿಂದ ಶಾಶ್ವತ/ಭಾಗಶಃಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ರೂ.2,000/- ಪಿಂಚಣಿ ಹಾಗೂ 
ಶೇಕಡವಾರು ದುರ್ಬಲತೆಯನ್ನಾಧರಿಸಿ ರೂ.2,00,000/- ದವರೆಗೆಅನುಗಹ ರಾಶಿ ಸಹಾಯಧನ. 

4. ಕನ್ನಡಕ, ಶ್ರವಣಯಂತ್ರ, ಕೃತಕ ಕೈಕಾಲು ಮತ್ತು ಗಾಲಿ ಕುರ್ಚಿ ಮರುಪಾವತಿ ಸೌಲಭ್ಯ(ಈ ಯೋಜನೆಯನ್ನು 
ಜಾರಿಗೊಳಿಸಲು ಕಮ ಕೈಗೊಳ್ಳಲಾಗುತ್ತಿದೆ) 

5. ಟ್ರೈನಿಂಗ್‌ -ಕಮ್‌-ಟೂಲ್‌ಕಿಟ್‌ಸೌಲಭ್ಯ (ಶ್ರಮ ಸಾಮರ್ಥ್ಯ): ರೂ.30,000/- ವರೆಗೆ 

6. ಶ್ರಮ ಸಂಸಾರ ಸಾಮರ್ಥ್ಯತರಬೇತಿ ಸೌಲಭ್ಯ ನೋಂದಾಯಿತ ಫಲಾನುಭವಿಯಅವಲಂಭಿತರಿಗೆ(ಈ 
ಯೋಜನೆಯನ್ನು ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ) 

7. ವಸತಿ ಸೌಲಭ್ಯ (ಕಾರ್ಮಿಕ ಗೃಹ ಭಾಗ್ಯ): ರೂ.2.00,000/- ದವರೆಗೆ ಮುಂಗಡ ಸೌಲಭ್ಯ 

8. ಹೆರಿಗೆ ಸೌಲಭ್ಯ (ತಾಯಿ ಲಕ್ಷ್ಮೀ ಬಾಂಡ್‌): ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಕಳಿಗೆ 
ಹೆಣ್ಣು ಮಗುವಿನ ಜನನಕ್ಕೆರೂ. 30,000/- ಮತ್ತುಗಂಡು ಮಗುವಿನ ಜನನಕ್ಕೆರೂ.20,000/- 

9, ಶಿಶು ಪಾಲನಾ ಸೌಲಭ್ಯ: 

10. ಅಂತ್ಯಕ್ರಿಯೆ ವೆಚ್ಚ : ರೂ.4,000/- ಹಾಗೂ ಅನುಗ್ರಹ ರಾಶಿ ರೂ.50,000/-ಸಹಾಯಧನ 

11. ಶೈಕ್ಷ ಣಿಕ ಸಹಾಯಧನ (ಕಲಿಕೆ ಭಾಗ್ಯ): ಫಲಾನುಭವಿಯಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ: 


ಕ್ರಸಂ 7 ತರಗತ ಉತ್ತೀರ್ಣಕ್ಸಿ) 
} ಸತಗ ಪಾರ್‌ ನರ್ಸರಿ (ವರ್ಷ'3 ರಿಂದೆ 5) 3,000 | 
7 1 ಕರದ 4ನ್‌'ತೆರಗತಿ 5000 
5 5`ನಂಡ 8ನೇ ತರಗತಿ 3,000 
4 "5 'ಹಾಗಾ 1ನೇ ತರಗತಿ 17.000 
ಪದನಿ' ಪೂರ್ವ 
5 ಪ್ರಥಮ ಪಯುಸಿ ಮತ್ತು ದ್ವಿತೀಯ ಪಿ.ಯು.ಸಿ 15,000 
§ ಪಾಲಿಟ್ನಾಕ್‌ 1 ಡಿಪ್ಲಮಾ/ ಐಟಿಐ 20.000 
7 ನಎಸ್‌ಸ ನರ್ಸಿಂಗ್‌] ಜಿಎನ್‌ಎಮ್‌! 40,000 
ಎಎನ್‌ಎಮ್‌/ ಪಾರಮೆಡಿಕಲ್‌ 
ಕೋರ್ಸ್‌ N 
3 ಹನಎಡ್‌ 25,000 
ಬಿ.ಎಡ್‌ 35,000 
9 'ಫದನಿಪ್ರಕ ವಷ್‌ ಯಾವುದೇ ಪದವಿ). 25,000 


ಎಲ್‌ಎಲ್‌ಬಿ / ಎಲ್‌ಎಲ್‌ಎಮ್‌ 


30,000 


ಸ್ನಾತಕೋತ್ತರ ದನಿ ಸೇರ್ಪಡೆಗೆ 


33,000 ಗರಷ್ಠೆ 
2 ವರ್ಷಅವಧಿಗೆ ಒಳಪಟ್ಟು. - 


ತಾಂತ್ರಿ] ಪೈಧ್ಯಕೀಯ "ಎನ್‌ಇಇಟಿ ಅಥವಾ ಕಇಟಿ 


12 


ಜಣ 7 ಈ.ಟೆಕ್‌ ಅಥವಾ ಸಂಬಂಧಪಟ್ಟ 
ಯೂಜಿಕೋರ್ಸ್‌ 


ಸದರಿ 

ಕೋರ್ಸ್‌ನ ಗರಿಷ್ಠ 

2 ವರ್ಷ ಅವಧಿಗೆ ಒಳಪಟ್ಟು 
ವಾರ್ಷಿಕ ರೂ.50,000 


ಎಮ್‌ಟ್‌/ ಎಮ್‌ ಇ ಇದಕೆ ಸಂಬಂಧಪಟ್ಟ 
ಸಮಾನಾಂತರ ಸ್ನಾತಕೋತ್ತರ ಕೋರ್ಸ್‌) 


_ವಾರ್ಷಿಕರೂ..60,000...._... 


ಸದರಿ 
ಕೋರ್ಸ್‌ನ ಗರಿಷ್ಠ 
ಅವಧಿಗೆ ಒಳಪಟ್ಟು 


ಕೋರ್ಸ್‌: 


ವೈದ್ಯಕೀಯ ಎಷ್‌ಜಿಬಿಎಸ್‌ ಗಬಿಎಎಮ್‌ಎಸ್‌ / 
ಬಿಡಿಎಸ್‌ /ಬಿಹೆಚ್‌ಎಮ್‌ಎಸ್‌ ಕೋರ್ಸ್‌ಗೆ ಅಥವಾ 
ಇದಕ್ಕೆ ಸಂಬಂಧಪಟ್ಟ ಸಮಾನಾಂತರ ಸ್ನಾತಕೋತ್ತರ 


ರೂ.60,000 
(ಸದರಿ 

ಕೋರ್ಸ್‌ನ ಗರಿಷ್ಠ 
ಅವಧಿಗೆ ಒಳಪಟ್ಟು ) 


ಎಮ್‌ಡಿ 


ರೂ. 75,000 ಹದರಿ 
ಕೋರ್ಸ್‌ನ ಗರಿಷ್ಠ 
ಅವಧಿಗೆ ಒಳಪಟ್ಟು) 


ಎಫ್‌ ಗನ್‌ ನ್‌ ಮಾವರ ನಷ 


ಫಿಹೆಚ್‌ಡಿಗೆ' ಗರಿಷ್ಠ 

ಮೂರು ವರ್ಷಗಳಿಗೆ ಹಾಗೂ 
ಎಮ್‌ಫಿಲ್‌ಗೆ 1 ವರ್ಷಕ್ಕೆ 

ಪ್ರಕಿ ವರ್ಷ 

ರೂ. 25,000 (ಯೂಜಿಸಿಯ 
ಜೂನಿಯರ್‌ ರಿರ್ಹಚ್‌ ಪೆಲೋಶಿಫ್‌ಗೆ 
ಆಯ್ಕೆಯಾಗಿರುವ ; ಅಭ್ಯರ್ಥಿಗಳು ಹಾಗೂ 
ಮತ್ತು 
ರಾಜ್ಯ ಸರ್ಕಾರದಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ಅಭ್ಯರ್ಥಿಗಳು ಹಾಗೂ | 
ಯೂಜಿಸಿ ನಿಯಮಗಳನ್ವಯ ವೇತನ 
ಅನುದಾನಕ್ಕೆ ಒಳಪಡುವ ಹುದ್ದೆಗಳಲ್ಲಿ 
ಅನುದಾನಿತ 

ಕಾಲೇಜುಗಳಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ಆಭ್ಯರ್ಥಿಗಳು 

ಈ ಸೌಲಭ್ಯವನ್ನು ಪಡೆಯಲು 
ಅರ್ಹರಿರುವುದಿಲ್ಲ. 


ನಐಚೆನಐಐಟಿಗ ಐಐಎಮ್‌!/ ಎನ್‌ಐಟಿ/ 


ಕೋರ್ಸ್‌ಗಳು 


ಐಐಎಸ್‌ಇಆರ್‌/ ಎಐಐಎಮ್‌ಎಸ್‌ /ಎನ್‌ಎಲ್‌ಯೂ 
ಮತ್ತು ಭಾರತ ಸರ್ಕಾರದ ಮಾನ್ಯತೆ ಪಡೆದ 


'ಫಾವತಸದ ಚೋದನಾ ಶಲ್ಯ 


12. 


13. 


14. 


15. 


16. 


17. 


18. 


19, 


ವೈದ್ಯಕೀಯ ಸಹಾಯಧನ (ಕಾರ್ಮಿಕ ಆರೋಗ್ಯ ಭಾಗ್ಯ): 'ನೋಂದಾಯಿತ ಫಲಾನುಭವಿ ಹಾಗೂ ಅವರ 
ಅವಲಂಭಿತರಿಗೆ ರೂ.300/- ರಿಂದರೂ.10,000/- -ವರೆಗೆ } 
ಅಪಘಾತ ಪರಿಹಾರ: ಮರಣ ಹೊಂದಿದ್ದಲ್ಲಿರೂ.5,00, 000/-, . ಸಂಪೂರ್ಣ ಶಾಶ್ವತ 
ದುರ್ಬಲತೆಯಾದಲ್ಲಿ ರೂ.2,00,000/- ಮತ್ತು ಭಾಗಶಃ ಶಾಶ್ವತ ದುರ್ಬಲತೆಯಾದಲ್ಲಿ ರೂ.1,00, 000/- 
ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ (ಕಾರ್ಮಿಕ ಚಿಕಿತ್ಸಾ ಭಾಗ್ಯ): ಹೃದ್ರೋಗ, ಕಡ್ಡಿ ಜೋಡಣೆ, ಕ್ಯಾನ್ಸರ್‌ 
ಶಸ್ತ್ರಚಿಕಿತ್ಸೆ, ಕಣ್ಣಿನ ಶಸ್ತ್ರಚಿಕಿತ್ಸೆ. ಪಾರ್ಶವಾಯು, ಮೂಳೆ ಶಸ್ತ್ರಚಿಕಿತ್ಸೆ. i "ಶಚಿ ಅಸ್ತಮ 
ಮ Teens’ ಪ್ರಕರಣಗಳು, ಪಿತ್ತಕೋಶದತೊಂದರೆಗೆ ನೌಂಬಂಧಿತಚಿಕಿ್ಸ, ಮೂತ್ರ ಏಂಡದಲ್ಲಿನ 
ಕಲ್ಲುತೆಗೆಯುವ ಚಿಕಿತ್ಸೆ. ಮೆದುಳಿನ ರಕ್ಷಸಾವದಚಿಕತೆ ಅಲ್ಲರ್‌ಚಿಕಿತ್ಸೆ, ಡಯಾಲಿಸಿಸ್‌ ಚಿಕಿತ್ಸೆ ಕಿಡ್ನಿ 
ಶಸ್ತಚಿಕಿತ್ಸೆ, ಇ.ಎನ್‌.ಟಿ. ಚಿಕಿತ್ಸೆ ಮತ್ತು ಶಸ್ತಚಿಕಿತ್ಸೆ ನರರೋಗ ಶಸ್ತ್ರಚಿಕಿತ್ಸೆ ವ್ಯಾಸ್ಕ್ಯೂಲರ್‌ ಶಸ್ತಚಿಿತೆ 
ಅನ್ನನಾಳದ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಕರುಳಿನ ಶಸ್ತ್ರಚಿಕಿತ್ಸೆ, ಸ್ತನ ನಬಂಧಿತಚಿಕತೆ ಮತ್ತು ಶಸ್ತಚಿಕತ್ಸ, 


ಸು ಶಸ್ತ್ರಚಿಕಿತ್ಸೆ ಅಪೆರಿಡಿಕ್‌ ಶಸ್ತ್ರಚಿಕಿತ್ಸೆ ಮುಳಿ" ಸ ಿರಿತ/ಡಿಸ್‌ಲೊ ಕೇಶನ್‌ಚಿಕಿತ್ಸೆ,-ಇತರೆ: ಔಧ್ಯೋಗಿಕ 


ಖಾಯಿಲೆಗಳ `ಆಕತೆಗಳಿಗೆ ರೂ.2,00 '000/- -ವರೆಗೆ 

ಮದುವೆ ಸಹಾಯಧನ (ಗೃಹ ಲಕ್ಷ್ಮೀ ಬಾಂಡ್‌): ಫಲಾನುಭವಿ ಅಥವಾ ಅವರ ಇಬ್ಬರು ಮಕ್ಕಳ 

ಮದುವೆಗೆ ತಲಾ ರೂ.50,000/- 

ಫಲಾನುಭವಿಯ ಮಕ್ಕಳು ಯುಪಿಎಸ್‌ ಕೆಪಿಎಸ್‌ಸಿ ಹುದ್ದೆಗಳಿಗಾಗಿ ಸ್ಪಾರ್ಧಾತ್ಮಕ ಪರೀಕ್ಷೆಗಳನ್ನು 

ಎದುರಿಸಲು ಪ್ರತಿಷ್ಠೀತ ಸ ಸಂಸ್ಥೆಗಳಿಂದ We ಮತ್ತು ಅವರ ಮಕ್ಕಳು ಹೊರದೇಶಗಳಲ್ಲಿ ಉನ್ನತ ವ್ಯಾಸಂಗ 

ಮಾಡಲು ತಗಲುವ ವೆಚ್ಚವನ್ನು ಮಂಡಳಿವತಿಯಿಂದ ರಾವರ 

ಬಿಎಂಟಿಸಿ ಬಸ್‌ ಪಾಸ್‌ ಸೌಲಭ್ಯ: ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲಸ 
ನಾಡುತ್ತಿರುವಂತಹ / ವಾಸಸ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಯಿತಕಟ್ಟಡಕಾರ್ಮಿಕರಿಗೆ 

ಕೆಎಸ್‌ಆರ್‌ಟಿಸಿ ಬಸ್‌ ಪಾಸ್‌ನ ಸೌಲಭ್ಯ: ರಾಜ್ಯ ದಾದ್ಯಂತ ವಿದ್ಯಾಭ್ಯಾಸ ಸದಲ್ಲಿ ತೊಡಗಿರುವ ನೋಂದಾಯಿತ 

ಕಾರ್ಮಿಕರ ಇಬ್ಬರು ಮಕ್ಕಳಿಗೆ (ಈ ಯೋಜನೆಯನ್ನು ಸೋಲಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ) 

ತಾಯಿ ಮಗು ಸಹಾಯ ಹೆಸ: ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ 

ಆಕೆಯ ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಠಿಕತೆಗಾಗಿ ಮಗುವಿಗೆ ಮೂರು ವರ್ಷಗಳು 

ತುಂಬುವವರೆಗೆ ವಾರ್ಷಿಕರೂ.6,000/- ಗಳ ಸಹಾಯಧನ. 


ಅನುಬಂಧ-3 | 
ವಿಧಾನ ಪರಿಪತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ) 


ಅವರ ಚುಕ್ಕೆ ಗುರುತಿಲ್ಲದ ಪ್ರಶ್ರೆ ಸಂಖ್ಯೆ: 249 (213) 


ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ 
ಫಲಾನುಭವಿಗಳ ಆಯ್ಕೆಗೆ ಸಂಬಂಧಿಸಿದ ಮಾನದಂಡದ ವಿವರಗಳು 


ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರ ಕಲ್ಯಾಣವನ್ನು ಸಂವರ್ಧನಗೊಳಿಸುವುದಕ್ಕೆ ಹಣಕಾಸು ನೆರವು ಒದಗಿಸಲು 
ಮತ್ತು ಚಟುವಟಿಕೆಗಳನ್ನು ನಡೆಸುವುದಕ್ಕಾಗಿ ಒಂದು ನಿಧಿಯನ್ನು ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ಅಧಿನಿಯಮ, 
1965ರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಮಂಡಳಿಗೆ ವಂತಿಗೆ ಪಾವತಿಸುವ ವಿವಿಧ ಕ್ಷೇತ್ರಗಳಾದ 
ಕಾರ್ಬಾನೆಗಳು/ಸಂಸ್ಥೆ ಗಳು ಪ್ಲಾಂಟೇಶನ್‌ /ಸಾರಿಗ ಸಂಸ್ಥೆ ಸ್ಥೆಗಳಲ್ಲಿ ದುಡಿಯುತ್ತಿರುವ ಸಂಘಟಿತ ಕಾರ್ಮಿಕರು ಮತ್ತು ಅವರ 


---—- ಕುಟುಂಬದ ಆದಲಂಜತರ. -ಕ್ಷೇಮಾಭಿವೃದ್ಧಿಗಾಗಿ. - ನ ಕಲ್ಯಾಣಿ ಮಂಡಳಿಯಲ್ಲಿ... ಈ _ಕೆಳಗಿನ_ ಯೋಜನೆಗಳು _ 


3. 


ಜಾರಿಯಲ್ಲಿರುತ್ತದೆ. 


ಸೂಚನೆ : 


1. ಯೋಜನೆಯ ಸೌಲಭ್ಯ ಪಡೆಯಲು ಪ್ರತಿ ವರ್ಷ ಜನವರಿ 15 ರೊಳಗೆ ಕಾರ್ಮಿಕರು, ಮಾಲೀಕರು ರೂ. 20 : 
40 ಅನುಪಾತದಲ್ಲಿ ಒಬ್ಬ ಕಾರ್ಮಿಕನಿಗೆ ಒಟ್ಟು ರೂ. 60/- ಗಳಂತೆ ವಂತಿಕೆಯನ್ನು ಕಾರ್ಮಿಕ ಕಲ್ಮಾಣ ನಿಧಿಗೆ 


p) 
ಪಾವತಿಸತಕ್ಕದ್ದು. 


2. ಶೈಕ್ಷಣಿಕ ಪೋತ್ಸಾಹ ಧನ ಸಹಾಯ ಪಡೆಯಲು ವಿದ್ಯಾರ್ಥಿಗಳು, ಶೈಕ್ಷಣಿಕ ಸಂಸ್ಥೆಗಳು, ಕಾರ್ಬಾನೆಗಳು/ಸಂಸ್ಥೆಗಳು 


ಜೊ. ಇಟತಿಛ. ವಾಚಿಡಿಟಿಚಿಣಚಿಲಚಿ. ರಿಠಿತಿಟಿ ಇಲ್ಲಿ ನೊಂದಾಯಿಸಿ ಅನ್‌ಲೈ ನ್‌ನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. 


3. ವಂತಿಕೆ ಪಾವತಿ ಮಾಡುವ ಸಂಸ್ಥೆ ಸ್ಥೆಗಳು ಹಾಗೂ ಕಾರಾನೆಗಳು ತಿತಿತಿ, ತ ಇಚೆಡಿಟಿಚೆಣಬೆಣಾಚೆ. ರಿಠತನಟಿ ಇಲ್ಲಿ 


ತೆಮ್ಮ ಸಂಸ್ಥೆಗಳನ್ನು ನೊಂದಾಯಿಸಿ ವಂತಿಕೆ ಪಾವತಿ ಮಾಡಬೇಕಾಗಿರುತ್ತದೆ. 


ಈ ಕೆಳಗಿನ ಯೋಜನೆಗಳಿಗೆ ಮಾಸಿಕ ವೇತನ ರೂ. 21,000/- ಗಿಂತ ಮೀರಿರಬಾರದು. ವಯೋಮಿತಿ 18- 60 


ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಲಾಹ ಧನ ಸಹಾಯ: ಪೌಡ ಶಾಲೆ, (8 ರಿಂದ 10ನೇ ತರಗತಿವರೆಗೆ) ರೂ.3,000/ 
ಎಯುಸಿ/ಡಿಪ್ಲೊಮಾ/ಐಟಿಲ/ಟಿಸಿಹೆಚ್‌ ಶಿಕ್ಷಣಕ್ಕಾಗಿ ರೂ.4,000/-ಪದವಿ ಶಿಕ್ಷಣಕ್ಕಾಗಿ ರೂ.5,000/ ಸ್ನಾತಕೋತ್ತರ 
ಶಿಕ್ಷಣಕ್ಕಾಗಿ ರೂ.6.000/-ಇಂಜಿನೀಯರಿಂಗ್‌/ವೈದ್ಯಕೀಯ ಶಿಕ್ಷಣಕ್ಕಾಗಿ ರೂ.10 ,000/-ಗಳ ಪ್ರೋತ್ಸಾಹ ಧನ 
ನೀಡಲಾಗುವುದು.(ಅರ್ಜಿ ಸಲ್ಲಿಸಲು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಶೇ.50 ಹಾಗೂ ಪ.ಜಾ / ಪ.ಪಂಗಡದ 
ದ್ಯಾರ್ಥಿಗಳು ಶೇ. 45 ರಷ್ಟು ಅಂಕ ಪಡೆದು ತೇರ್ಗಡೆಯಾಗಿರಬೇಕು. ಒಂದು ಕುಟುಂಬದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಮಾತ್ರ 
ಈ ಸೌಲಭ್ಯ ನೀಡಲಾಗುವುದು) ' 


ಕಾರ್ಮಿಕರಿಗೆ ವೈದ್ಯಕೀಯ ನೆರವು : ಹೃದಯ ಶಸ್ತಚಿಕಿತ್ಸೆ, ಕಿಡ್ನಿ ಟ್ರಾನ್ಸ್‌ಪ್ಲಾಂಟೇಷನ್‌, ಕ್ಯಾನ್ಸರ್‌, ಅಂಜಿಯೋಪ್ಪ್ಲಾಸ್ಪಿ, ಕಣ್ಣು 
ಅರ್ಥೊಪೆಡಿಕ್‌, ಗರ್ಭಕೋಶದ ಶಸ್ತ್ರ ಚಿಕಿತ್ಸೆ ಗಾಲ್‌ ಬ್ಲಾಡರ್‌ ತೊಂದರೆ, ಮೆದುಳಿನ ರಕ್ತಸ್ರಾವ 'ಚಿಕಿತ್ಲೆಗೆ ಕನಿಷ್ಠ ರೂ. 
1,000/-ದಿಂದ ಗರಿಷ್ಠ ರೂ.25,000/-ವರೆಗೆ ಮತ್ತು ಆರೋಗ್ಯ ತಪಾಸಣೆಗೆ ರೂ. 500/-ರಿಂದ ರೂ, 1000/-ವರೆಗೆ 


ಧನ ಸಹಾಯ ನೀಡಲಾಗುವುದು. 


ಕಾರ್ಮಿಕರಿಗೆ ಅಪಘಫಾಶ ಧನ ಸಹಾಯ : ಕಾರ್ಮಿಕರಿಗೆ ಕೆಲಸದ ವೇಳೆಯಲ್ಲಿ ಅಪಘಾತವಾದಲ್ಲಿ ಕನಿಷ್ಠ ರೂ. 1,000/- 
ಗರಿಷ್ಟ ರೂ. 10,000/- ವರೆಗೆ ಧನ ಸಹಾಯ ನೀಡಲಾಗುವುದು. ಸೌಲಭ್ಯ ಪಡೆಯುವ ಕಾರ್ಮಿಕರು 
ಅಪಘಾತವಾದ ಮೂರು ತಿಂಗಳೊಳಗೆ ಅರ್ಜಿ ' 

ಸಲ್ಲಿಸತಕ್ಕದ್ದು, 


Ee 


4. ಹೆರಿಗೆ ಭತ್ಯೆ ಸೌಲಭ್ಯ : ಮಹಿಳಾ ಕಾರ್ಮಿಕರಿಗೆ ಮೊದಲ 2 ಮಕ್ಕಳಿಗೆ ಮಾತ್ರ ಹೆರಿಗೆ ಭತ್ಯೆ ಸೌಲಭ್ಯವನ್ನು ತಲಾ ರೂ. 
10,000/- ದನ ಸಹಾಯ ನೀಡಲಾಗುವುದು. ಮಗು ಜನಿಸಿದ 6 ಸಂಗಳೊಳಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು 


ಈ ಕೆಳಗಿನ ಯೋಜನೆಗಳಿಗೆ ಮಾಸಿಕೆ ಸಂಬಳದ ಮಿತಿಯಿರುವುದಿಲ್ಲ. ವಯೋಮಿತಿ 18- 60 


5. ಮೃತ ಕಾರ್ಮಿಕನ ಅಂತ್ಯ ಸಂಸ್ಥಾರಕ್ಕೆ ಧನ ಸಹಾಯ :ಈ ಯೋಜನೆಯ ಸೌಲಭ್ಯ ಪಡೆಯಲು ಮೃತರ ಕುಟುಂಬದ 
ಅವಲಂಬಿತರು ' ' 


' ಕಾರ್ಮಿಕ ಮೃತಪಟ್ಟ ಆರು ತಿಂಗಳೊಳಗೆ ನಿಗಧಿತ ಅರ್ಜಿ ನಮೂನೆಯಲ್ಲಿ ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದಲ್ಲಿ. 
ರೂ. 10,000/- ಧನ ಸಹಾಯ ನೀಡಲಾಗುವುದು. 


6. ವಾರ್ಷಿಕ ವೈದ್ಯಕೀಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳುವ ಟ್ರೇಡ್‌ ಯೂನಿಯನ್‌ /ಸಂಸ್ಥೆ ಗಳಿಗೆ ಧನಸಹಾಯ : 
., ನೋಂದಾಯಿತ ಕಾರ್ಮಿಕ ಸಂಘಟನೆಗಳು/ಸರ್ಕಾರೇತರ ಸಂಸ್ಥೆಗಳು ಕಲ್ಯಾಣ ಆಯುಕ್ತರ ಪೂರ್ವಾನುಮತಿಯೊಂದಿಗೆ 


ಹಮ್ಮಿಕೊಳ್ಳುವ ವಾರ್ಷಿಕ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ರೂ. 100 600/- 'ಧೆನೆ ಸಹಾಯ" `ನೀಡಲಾಗುವುದು"” 


7. ವಾರ್ಷಿಕ ಕ್ರೀಡಾ ಕೂಟ ಹಮ್ಮಿಕೊಳ್ಳುವ ನೊಂದಾಯಿತ ಕಾರ್ಮಿಕ ಸಂಘಗಳಿಗೆ ಧನಸಹಾಯ : ನೋಂದಾಯಿತ ಕಾರ್ಮಿಕ 
ಸಂಘಟನೆಗಳು ಕಲ್ಯಾಣ ಆಯುಕ್ತರ ಪೂರ್ವಾನುಮತಿಯೊಂದಿಗೆ ವಾರ್ಷಿಕ ಕ್ರೀಡಾ ಕೂಟ ಹಮ್ಮಿಕೊಂಡಲ್ಲಿ ರೂ. 
1,00,000/- ಧನ ಸಹಾಯ ನೀಡಲಾಗುವುದು. 


ಧನ ಸಹಾಯವನ್ನು ಫಲಾನುಭವಿಗಳ ಉಳಿತಾಯ ಖಾತೆಗೆ ನೇರವಾಗಿ ಆರ್‌.ಟಿ.ಜಿ.ಎಸ್‌ ಮೂಲಕ ಜಮಾ ಮಾಡಲಾಗುವುದು. 


ಔನುಬಂಧೆ - 


2020-2021 
ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ವಿವಿಧ ಕಲ್ಯಾಣ ಮತ್ತು ಸಾಮಾಜಿಕ ಭದ್ರತ ಸೌಲಭ್ಯಗಳಲ್ಲಿ ಹಣ ಬಿಡುಗಡೆ ಮಾಡಿದ ವಿವರ. 
T ಕಲ್ಯಾಣ ಯೋಜನೆ [ ವೈದ್ಯಕೀಯ ಸೌಲಭ್ಯಗಳು ಸಾಮಾಜಿಕ ಭದತಾ ಸೌಲಭ್ಯಗಳು 
ಮಂಡಲಯಿಂದ 
ಅಂತ್ಯಸಂಸ್ಕಾರ ವೆಚ್ಚ ನೋಂದಾಯಿತರಲ್ಲದ. 
| ಗಾಲ ವಿವರ | ಪೈಕ್ಷಣಿಕ ಸಹಾಯಧನ | ಮದುವೆ ಸಹಾಯಧನ ಪ್ರಮಖ ವೈಡ್ಯಹೀಯ | ವೃದ್ಧಂ | ಲಗ ಸಹಾಯಧನ ತಾನನ ಸಹಲ Benge sl ಏಂಚಣಿ sures coun | sou sour | ss ರed | | ಬ್ಟಾಮೊತ್ತ 
ಸಂಖ್ಯೆ ಇಿಚ್ಛ ಸಹಾಯಿನನ, ಸಹಾಯಧನ ಹಸ್ತ ಸಹಾಯಧನ ನಟಿ ಮರಣ ಪರಿಹಾರ | ಸಜೆ 
ಸಹಾಯಭನ 
es — 3 — 
ಇಂಖ್ಠಿ | ಮೊತ್ತ [ಸಂಖ್ಯ] ಮೊತ್ತ [ಸಂಖ್ಯೆ ಮೂತ್ರ [ಸಂಚ ಮೊತ್ತ [ಸಂಖ್ಯೆ ಮೊತ್ತ [ಸಂಖ್ಯೆ ಸೂತ [ಸಂಖ ಮೊತ್ತ ಸಂಜೈಿ] ಮೊತ್ತ [ಸಂಖ್ಯೆ ಮೊತ್ತ [ಸಂಖ್ಯೆ] ಮೊತ್ತ [ಸಂಖ್ಯೆ ಮೊತ್ತ ತ್ತ ನೊತ್ತ 
Tima dol [) [) [ 5 [ [A [) % RT TH [ooo | 0 eT TES [ [) | 
7 [ಸಕಾಆ. ಬೆಂ-2 () [) [] [) [) [ON SE [) [NA a | 6156000 7 300000 |0| [A | 0 00 10 [) 120 888000] 
3 |ಸಕಾ.೮. ಬೆಂ-3 0 ? rl ° [ [ 7 [) [ [ TY wi sao | 0 [ oS 5 woo [9 [ [ [ | 868000 
3ನ. ದಂ [ [) ° [) [) [NE [ [) [) aT 700s |2| 30000 |? THT 3 |0| 40 $7 ooo 146] 8648000 
Z IN gi | 1 AW yea | 
Ss oe ಬೆಳಗಾವಿ 0 | 0 0 0 0 0 0 r 0 0 0 393 | 21195000 38 4286000 | © 0 kl 1600000 | 0 a]:30099 I 0 0 418] 27061000] 
೪ ಸಕಾ.ಆ. ಚಿಕ್ಕಮಗಳೂರು 0 A [ [) [ s| [ [ [ Ck | 12019000 | eT 3934000 | Toe 3s || 20000) 0 > 16732000 
7 |5ಕಾ.ಅ. ದಾವಣಗೆರೆ 0 [) [ [ [ [) [ [) [) [) 3a |3| 2000 | 0 [ Sn 1209 doo | © | 4000 aso[ 28947000 
$e. ಕಲಬುರಗಿ [ [) [ [AN [) [ [) [ [| oo} 378oocc0 | 2 | 500000 To [ Tae TH v0 — 502] 35782000 
ಇ |ನಕಾ.ಆ. ಹುಬ್ಬಳ್ಳಿ [ [ 7 30000 | 71 [A [ [ [ % oreo || 5000 2] NR aT Tee oS [NE ig 1 Sol 286] 16320000 
ಇ ಸಾವ ಮಂಗಳೂರು [) [) [) [) [| [ [ND [) [) [) [ ee | aso | 0 ) Tae | 0 [) wT ooo Hi 7] 35261000 
ಗ 1ಸರಾಆ. ಮೈಸೂರು NS [ ET [) 9 [ [) [NN [) HT 37000 | oS | 7 [) ° aaa] 29327000 
12 |ಠಾ.ಅ. ಬೆಂಗಳೂರು-। ST 32oosooo |7| 0 |S | NS % 5 | TT [ [) A [) [) $ 5 [ [ [) [) NE TE 3as3] 24493893 
7 |ಣಾಅ. ಬೆಂಗಳೂರು-2 soe] Taos | 76 | 2500 | 1 rT | Sos [0 ? [ [) [) [) [) [ [ % D ಇ ಇ [ % 330000 2099[ 22703910 
7 ಅ. ಪಂಗಳೂರು-3 aT | so | 5000, 8 os 0 ? [ [NN [S ETN NT [ [ [) [ $88] 8021352 
— [6 4 7] p el + + + + A — 1 
ನ 1ಣಾ.ಅ. ಚೆಂಗಳೂರು-4 wT] | Nooo | 6 | 000? Te [0 [ % [) [) [ [] [) ? ¥ [) [) [ [ [ [) sss 7068267 
16 |[ಕಾ.ಆ. ಬೆಂಗಳೂರು-5 05 | sesso | 78 | 1850000 | 646964 | 30 | 78099 Q 1. Cat oo 0 0 [NN [i [5 0 | 0 0 01S 1 1209 9243063! 
[ಣಾ ಪೆಂಗಳೂರು-6 a [aero | 3 | 0500 | 2 EC [) [ % [ [ [ [) [) [ [) [) [ D [ [ [ [) asl *aa239se 
Re ಬಾಗಲಕೋಟಿ Tso | 72 | sooo [3 To | 0 [) [) [) [7 [) [0 [ [ ] [NE ED py [) [) T [) [) p12] 21335710 
7 [ಎ ವೆಳಗಾವಿ-! Se Tee fel sooo © | [26| 701540 © ಇ [) [Ne ಇ [NE [) [A SO [ [ A T T Pr Tere 
20 |r ಚಂಗಾಎ-2 1253 | 6093000 [es | oe 23 857288 6 | 184758| 3 45000 [J JE 0 [ 0 0 0 | TT 0 0 [ 0 0 [3 | ದ 23751046 
[ನ ಬಳ್ಳಾರ Fo | eos | 337 NNR eis | 0 [ [] [) [ [) [) [ [) % a] Js [ [ [ [ ? 3, 3931 30655745 
2 [ಾಅ. ಬಳ್ಳಾರಿ seis] S| S| 5] SE IK [) [ [) % [) [ [) 9 13 [ ? % [ [ RY [ [) A: al 34603835 
23 [ಠಾ ಅ. ಬೀದರ್‌ 2015 ಹ್‌] rT soso | 3 | 8953 [0 [) $ [ [ [) [) [) [ [) % [NN % [ONE [ T p | 1846083 
53 [ಾ.ಅ. ಬಜಾಮರ-। ma | 3625000 | 94 | 4 395 [) [) 9 [] 73 [ [] [ON [] [) Rl [) [) [SN [) TT 342 21043951 
5 [ಣಾ ವದಾಮುರಂ | 3 oe Ta esoood | © | O09 [0 [ [] [ [ [) [ [ [) [) ° % 7 3 [) [ [) p Sal 3277491 
26 |8ಾ.ಅ. ಚಾಮರಾಜನಗರ 1219 | 12975000 | 82 | 2075000 | 21 Fee | a| 57000 0; 1, 0 Kai 0 Te 0 0 0 0 |, 0 0 0 7 Ty 1326| 15791481 
27 |ಠಾ.ಅ. ಚಿಕ್ಕಬಳ್ಳಾಪುರ wa | 14000 | 135 | 3600000 | 9 | 488113 | © 0 0 0 0 0 2 0 0 0 9 2 0 0 0 0 0 0 2 983] 13472113 
ಥಲ ಪಮಗಳೂರು | 2 | 6000 16 | 7825000 ERNE 7 234060 | 0 [) 0 % [ [ [) [] [ [SN 7 [ [) [) Fal 35300295 
Fe uದಾಗಳೂರು-2 | 2968 | 24202000 | 322 675000 | 2 so 13 | 0 [0 % % % [ [ [ [) [) [) [ % [SA [ [) 3395 32914103 
ಣಾ. ಚಿತ್ರದುರ್ಗ ar roo | «60 | S000 | BH RNs | neo | [] mw e600 | [ [ [ [) [A ? 00 [ 9 + sl 37216452 
3» |ಕಾ.ಅ. ದಾವಣಗೆರೆ 6863 | 30912000 | ssi [73100000 | 93 Taman s|2206|[° 0 0 0 0 0 0 0 0 0 0 0 0 0 0 0 7856| 57022377 
023 | Too | 35 | Mosse | 0 0 se ooo | 0 [] [ [) [ D [OR [ [ [ [NE 7583| 19148956 
es | 73632000 | 612 | 15300000 | 186 | 11585191 16] om [9 0 ಈ 24000 0 0 0 0 0S [3 0 0 0 0 4 1295| 100805924 
5 | 3589580 | 583 T sooo | 62 7007 | [¥ [) [] [) [Fl 7600 |G 0 [] [] [7 [ 0 [ 0 - 0 [) y 690] 53745338 
1330 | $75700 | 385 | 11900000 | 17 1386422 | © 0 8 | 10000 | 0 If 0 0 0 0 CN 0 0 |. 9 0 0 0 0 ol 19163422. 
2501 | 11848000 | 766 | 21125000| 0 0 9 0 0 0 0], 78 [ 0 [] [ wv © [NE ° 0 0 3357] 32973000 
esse | sesso | 19 | ee] S| 8 |0 [) ° [) ) [ 7 [) [) ) 0 CEN NN EE [ [ [A T1973 9319872 
0 | 55S | 5 | S000 Tons | [) [) 0 [) D p 0 p ? vf 0 [ 0 0 $ [) iT 200000] 4519] 36196835| 
eT 27072000 | a36 | 10950000 | © Tes | [ [) % [) [) [) ° [ [) ) (ND [) [) [ [) 27 41105863 
77 | 13108000 | 89 | 20190000] 9585 |0 0 13 195000 | © I 0 0 0 0 0 9 0 0 [] 0 0 0 3760] 34072585 
7 1647000 is 400000 T9500 [ 935 [ [) 9 [ 0 [0 [) [) 9 [) 0 [) [) [) [) 0 FY 1460455 
$70 6000 | ies | 4125000 % oan || 0 [) [) [ [) [) [A ) 0 [ [) [) [) [) [) [) — 040] 117664)? 
eT ooo | | 2500|6 esa [8 e [0 [J [) [ % 0 [) [] [ [Ne 9 0 [ 0 3 [ 85] 6940914 


34 [ಠಾ.ಅ. ಮಂಲಗಳೂರು-1 3a04 | 2861000 0 RT | 3276s | 18} 8900 [ 0 [J [ [] [) [) [x [J 0 0 0 [ JN 2aaof  13232063| 
les Sondm 2 | 2033 | 16158000 | 6 | 1550000 | 3 sos |5| 0 [0 f 0 9 2 9 U 9 0 0 0 0 0 0 i 200000] 3358) 28252659 
3 [ಣಾಲ, ಮೈಸೂರು aT eee [33 T0000 | S| 285 |8| S00 | 0 % 0 [ [ 0 FE [ [) % 0 [) ° I~ 18a9| 26518837 
37 [ತ ರಾಯಚೂರು a sino | 55 | 2000 | 35 | ON 0 [ WT 70000 | 0 [ [ [) 0 [) [ [ % [ 7 ooo | 2801] 38753599 
48 [ಕಾ.ಅ. ರಾಮನಗರ 923 | 9355000 | 323 5075000 | $2 | 1540872 fe 9 0 0: 4 9. 0 0 0 0 0 0 9 0 0 - 1298] 18970872 
49 [ಕಾ.ಅ. ಶಿವಮೊಗ್ಗ 3370 | 77992000 | 696 | 17500000 | (04 1994207 | 78 836768 0 0 5 0 0 0] § NN O30 2 400000] . 9750 98722975 
50 [ನಾ ಅ. ತುಮಕೂರು 50a { 3aaa0s00 | 1203 | 30125000 [ 100 | 2530479 | © 19793 | 0 0 0 0 0 DERE iy 1 0 9 0 0 |9 0 5813] 67116172 
$1 |5ಾಅ. ಉಡುಪಿ 5875 | 26576000 | 362 | 9050000 | 63 | 547690 | 9 K 0 0 0 0 0 0. 0 0 0 [NN 0 0 0 —T 330} 36273690 
52 |ಕಾ.ಅ. ಯಾದಗಿರ 3488 | 27091000 | 514 asooo0 | 20 | 795580 [0 | \} 0 iB g 0 ig 0 7S Ky 0 0 0 0 0 ( EN 40736580} 
ಪಿಂಚಿಣಿ ಸೌಲಧ್ಯ 0 9 0 0} 9 eS 4 0 § 0 2 2 sr 0 0 0 T5asl 15284000 | 38 | 1206000] * | $000 1588] 16395000) 
ಒಟ್ಟು FeiiToeRs Teas a7asoooo] TH16[ a5aiS135] 212] 2550550] 81] 1650000] 27] 167000 33a 180706000] 136| 15590002] 450000 Tes 27743000] 38] 1368000 S| 24000] 27) 5350000 157563] 1570503345 


ಅನುಬಂಧ-05 


ವಿಧಾನ ಪರಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕೇತು 
ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 249 (213) 


ಮಂಡಳಿಯಿಂದ ಕೋವಿಡ್‌-19 ಸಂದರ್ಭದಲ್ಲಿ ನೋಂದಾಯಿತ ಫಲಾನುಭವಿಗಳಿಗೆ ವಿತರಿಸಿದ ಪರಿಹಾರದ 


ಜಿಲ್ಲಾವಾರು ವಿವರ x 
ಕಸಂ ಜಿಲೆ ಮೊದಲನೇ ಅಲೆ ಸಂದರ್ಭಲ್ಲಿತಲಾ ಎರಡನೇ ಅಲೆ ಸಂದರ್ಭಕ್ಷತಠಾ 
ರೂ.5000/- ಗಳನ್ನು ಪಡೆದ ರೂ.3000/- ಗಳನ್ನು ಪಡೆದ 
ಫಲಾನುಭವಿಗಳ ಸಂಖ್ಯೆ ಫಲಾನುಭವಿಗಳ ಸಂಖ್ಯೆ 
1 ಬಾಗಲಕೋಟೆ 29527 54405 
2 ಬೆಳಗಾವಿ 69981 | 100439 | 
SF ಬಳ್ಳಾರಿ- Ee; RS RRA RN ಮ 60193. | 
4 ಬೆಂಗಳೂರು k 83767 155261 
5 ಬೀದರ್‌ 71614 138876 
6 - [ಬಿಜಾಪುರ 45625 58051 
7 ಚಾಮರಾಜನಗರ 54659 29408 
8 ಚಿಕ್ಕಬಳ್ಳಾಪುರ 23746 22220 
9 ಚಿಕ್ಕಮಗಳೂರು 34729 29408 
10 ಚಿತ್ರದುರ್ಗ 78532 62498 
11 ದಾವಣಗೆರೆ 84308 81015 
12 ಗದಗ ' 23849 37738 
13 ಹಾಸನ 7208 67244 
14 ಹಾವೇರಿ 44376 103693 
15 ಹುಬ್ಬಳ್ಳಿ 77085 ನ 70590 
16 ಕಲಬುರಗಿ 84917 155622 
"17. | ಕಾರವಾರ 78941 56325 
18 ಗಾವಾರ 66589 52814 
19 ಕೊಪ್ಪಳ 76899 | 67349 
20 ಮಡಿಕೇರಿ 2862 - 3844 
21 ಮಂಡ್ಯ - 41089 18961 
22 ಮಂಗಳೂರು 56382 45226 
23 ಮೈಸೂರು 65002 59676 
24 ರಾಯಚೂರು 54148 36033 
25 ರಾಮನಗರ 29090 § 26092 
28 ಶಿವಮೊಗ್ಗ 113439 81840 
27 ತುಮಕೂರು 41182 47473 
28 |ಉಡುಪಿ 32598 30443 
29 ಯಾದಗಿರಿ 27751 112700 
16,48,431 
ಒಟ್ಟು | ನ 19,39,607 


ಅನುಬಂಧ-6 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ 


ಸಂಖ್ಯೆ: 249 (213) 


ಸಂಸ್ಥೆಗಳ ಕ್ಷೇತ) ಇವರ ಚುಕ್ಕೆ ಗುರುತಿಲ್ಲದ ಪಶ್ನೆ 


ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಕಲ್ಯಾಣ ಯೋಜನೆಗಳಿಗೆ ವೆಚ್ಚ ಮಾಡಲಾದ ವರ್ಷವಾರು ಮತ್ತು ಜಿಲ್ಲಾವಾರು ವಿವರಗಳು 


3018-79 T 3015-20 2020-21 
ಕ್ರಸಂ ಜಿಲ್ಲೆ 
ಫವಾನುಭವಿಗಳು ಷಾತ್ತೆ ಫವಾನುಭವಗಳು ಮತ್ತೆ ಫಲಾನುಭವಿಗಳ ಮೊತ್ತೆ 
1 ಕು 6849 2,86,32,500 
ನಗರ g 8374 3.21.03,000 4853 | 2,12,52,000 
7 ಅಡುಪಿ 7488 7,01,59,000 933 72053000 3577 20,80,000 
1 ಡಕ್ಷಣ ಕನ್ನೆಡ 795 7503.000 1600 87.31.00 437 35,55,000 
Ta — T4500 788 Eo TS 368000 
5 Ro 1294 51,33,000 
(ಗಾ) 1719 70,80,000 2997 | 1,20,12,000 
8 |ಚಳಗಾಂ 1733 35170 7082 T—7447000 7731 3580.000 | 
7 ವ್ಯಸಾರು 7534 33700 1323 5425252 37 20,5800 
₹೯ ಮಂಡ್ಯ 1577 4135.000 1528 3305.000 43751 30,87,000 
ಕ 'ರಾಮನಗರ [3X] 73.7400 572 3407000 ppl 537.000 
15 ಚಿಕ್ಕಬಳ್ಳಾಪುರ 47 78.73.00 768 2877000 105 508,000 
1 | ಶಿವಮೊಗ್ಗೆ 735 F000 704 3350.00 405] 3350000 
17 | ಹಾಸನೆ 47% 75,98,000 1215 4755005 475 175900 
1 1ದಾರವಾಡೆ 167 733.000 281 10.42.000 108 518,000 
4 Tದಾವಣಗೆರೆ 742 10,63,000 274 11,84,000 105 4,86,000 
7 Tದಾರ್‌ 783 577000 7೪ 137.000 73 52000 
16 | ಉತ್ತರೆ ಕನ್ನಡ 5ರ 78000 317 7734000 78 754000 
77 ಚಕ್ಕಮೆಗಳೊರು 253 10.50.00 742 10,0300 348 775000 
[3 ರಡ 760 635000 127 518000 38 7.2500 
7 | ಕೊಡಗು 37 785.000 4 37300 54 7.25.000 
7೫ 1ಗದೆಗೆ ಠ 3540ರ 7 512.000 TS 
37 1ಕೋಲಾರೆ 138 525000 [Te 1380000 325 75,76,000 
77 | ವಿಜಯಪುರ 39 738000 47 718.000 ಸಕ 787.000 


Mul 


23 [ಹಾನ್‌ 98 4,04,000 112 4,09,000 106 3,67,000 { 
24 1 ಜಾಮರಾಜನಗನ 8 2850ರ 74 3.04000 n £7005 
ESN 37 F- 7,80.000 37 TTT FT —roos 
p13 ಬೀದರ್‌ 7— 1.92000 7 TT [ 377ರ 
27 ]ಬಕ್ಳಾರ 87 | 283000 50 1,88,000 20 80.000 
28 [ಕೊಪ್ಪಳ 12 To 16 Too - 7.000 
ಜ್‌ ರು 7 [SR Too 
307 ಹಾದರ r § 35000 [) 37005 33 7,51,000 
ಬಟ್ಟು 22164 8745801 27337 10,68,78,753 14527 6 2876.000 


— 


ph 


